CPMG/ KA/ BG-GPO/13/2003-2005 ಸುವರ್ಣ ಕರ್ನಾಟಕ 2006 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೦ | ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೧೫, ೨೦೦೫ (ಮಾರ್ಗಶಿರ ೨೪, ಶಕ ವರ್ಷ ೧೯೨೭) | ಸಂಚಿಕೆ ೪೯ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಹರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು 
ರಾಜ್ಮಾಂಗದ ಮೇರೆಗೆ ರಾಜ್ಕಹಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (8-18), ಬೆಂಗಳೂರು, ದಿನಾಂಕ: 21ನೇ ನವೆಂಬರ್‌ 2005 

ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಚಿಕ್ಕೋಡಿ ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀ ಶಿವಮೂರ್ತಿ ಕಲ್ಲಪ್ಪ ಮಾಳಿ, ಚಿಕ್ಕೋಡಿ 

2. ಶ್ರೀ ಸಂತೋಷ ಮನೋಹರ ಮೋಹಿತೆ, ಚಿಕ್ಕೋಡಿ 

3. ಶ್ರೀ ಷಡಕ್ಷರಿ ಬಸವಣ್ಣೆ ಮಾಗೇರಿ, ಚಿಕ್ಕೋಡಿ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 688 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂ.ಇ. 273 ಮುನೋಮು 2005, ಬೆಂಗಳೂರು, ದಿನಾಂಕ: 29ನೇ ನವೆಂಬರ್‌ 2005 

ನೋಂದಣಿ ಮತ್ತು ಮುದ್ರಾಂಕ ಕಾಯ್ದೆ 1957ರ (1957ರ ಕರ್ನಾಟಕ ಕಾಯ್ದೆ-34 ಕಲಂ 9(1)ಬಿ ರೊಂದಿಗೆ, ಕರ್ನಾಟಕ ಮುದ್ರಾಂಕ 
ನಿಯಮಗಳು 1958ರ ನಿಯಮ 11-ಎ (3ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಮೆ:ಸುಮೇಧ ಫಿಸ್ಕಲ್‌ ಸರ್ವಿಸಸ್‌ ಲಿಮಿಟೆಡ್‌, 
ಬೆಂಗಳೂರು, ಇವರು ಒಟ್ಟು 10.00 ಕೋಟಿ ರೂಪಾಯಿಗಳ ಮೌಲ್ಯದ ಷೇರುಗಳನ್ನು ವಿತರಿಸಲು ತಗಲುವ ಮುದ್ರಾಂಕ ಶುಲ್ಕವನ್ನು 
ದಿನಾಂಕ:7.10.2005 ರಂದು ಒಟ್ಟು ರೂ.10,000/- (ಹತ್ತು ಸಾವಿರ ರೂಪಾಯಿಗಳು ಮಾತ್ರ) ಗಳನ್ನು ಸಂದಾಯಿಸಿರುತ್ತಾರೆಂದು ಕರ್ನಾಟಕ ಸರ್ಕಾರವು 
ಪ್ರಕಟಿಸುತ್ತದೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಕಂಇ 273 ಮುನೋಮು 2005, ದಿನಾಂಕ: 14.11.2005 ರ ಪ್ರಕಾರ ಸಂಚಿತ ಮುದ್ರಾಂಕ ಶುಲ್ಕವನ್ನು 
ಮೊದಲ ಬಾರಿಗೆ ಸಂದಾಯಿಸಲಾಗಿದೆ ಎಂಬ ಪದಗಳನ್ನು ಷೇರು ಪತ್ರಗಳ ಮೇಲೆ ಮುದ್ರಿಸಿ ಬಿಡುಗಡೆ ಮಾಡಲು ಸರ್ಕಾರವು ಅನುಮತಿ ನೀಡಿದೆ. 

ಕರ್ನಾಟಕ ಮುದ್ರಾಂಕ ನಿಯಮಾವಳಿಗಳ ನಿಯಮ 11-ಎ (3)ರ ಪ್ರಕಾರ ಸದರಿ ಸಂಸ್ಥೆಯು ವರ್ಗಾಯಿಸಿದ ನಿರ್ಧಿಷ್ಟ ಸಂಖ್ಯೆಯ ಷೇರುಗಳ 
ವರದಿಯನ್ನು ಸರ್ಕಾರಕ್ಕೆ ತಪ್ಪದೇ ಕಳುಹಿಸತಕ್ಕದ್ದು ಹಾಗೂ ಕರ್ನಾಟಕ ಮುದ್ರಾಂಕ ನಿಯಮಾವಳಿಯಲ್ಲಿನ ನಿಯಮ 11-ಎ (ರ ಪ್ರಕಾರ ಸರ್ಕಾರದ 


( ೬೩೩) 


೬೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೫ ೨೦೦೫ ಭಾಗ - ೪ಎ 





ಸಂಬಂಧಪಟ್ಟ ಅಧಿಕಾರಿಗಳು ಷೇರುಗಳ ವಿತರಣೆಗೆ ಸಂಬಂಧಿಸಿದಂತೆ ನಿರ್ವಹಿಸಲಾದ ರಿಜಿಸ್ಟರ್‌ ಪುಸ್ತಕ, ದಾಖಲೆಗಳನ್ನು ಪರಿಶೀಲಿಸಲು ಮತ್ತು 
ತಪಾಸಣೆ ನಡೆಸಲು ಸದರಿ ಸಂಸ್ಥೆಯು ಅವಕಾಶ ನೀಡತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ. ಜಯಚಂದ್ರ 
ಪಿ.ಆರ್‌. 697 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 
ಕಂದಾಯ ಇಲಾಖೆ, (ನೋಂದಣಿ ಮತ್ತು ಮುದ್ರಾಂಕ). 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ನಅಇ 179 ಬೆಂರೂಪ್ರಾ 2005, ಬೆಂಗಳೂರು, ದಿನಾಂಕ: 30ನೇ ನವೆಂಬರ್‌ 2005 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆ 1961 (1963ರ ಕರ್ನಾಟಕ ಕಾಯ್ದೆ 11)ರ ಪ್ರಕರಣ 4 ಸಿ ಮತ್ತು ಉಪ ಪ್ರಕರಣಾ 
3 (i) (iv) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಗೆ ನಮೂದಿಸಿರುವವರನ್ನು ಮಾಗಡಿ ನಗರ ಯೋಜನಾ ಪ್ರಾಧಿಕಾರಕ್ಕೆ ಅಧ್ಯಕ್ಷರು 
ಮತ್ತು ಸದಸ್ಯರುಗಳನ್ನಾಗಿ ಸರ್ಕಾರದ ಇಚ್ಛಾನುಸಾರದವರೆಗೆ ಅಥವಾ ಮೂರು ವರ್ಷಗಳ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ನೇಮಕ ಮಾಡಲಾಗಿದೆ. 


























ಕ್ರ. ಸಂ. ಹೆಸರು ಮತ್ತು ವಿಳಾಸ ಪದನಾಮ 

1. ಶ್ರೀ ಮಹಮದ್‌ ಸಿರಾಜ್‌ ಬಿನ್‌ ಅಬ್ದುಲ್‌ ವಹಾಬ್‌ ಅಧ್ಯಕ್ಷರು 
(ಮಾಜಿ ಪುರಸಭಾ ಸದಸ್ಯ), ನ್ಯೂ ಮಜಿದ್‌ ಮೊಹಲ್ಪಾ, ಮಾಗಡಿ ಟೌನ್‌. 

ಲಿ ಶ್ರೀ ಎಂ. ನಾಗೇಂದ್ರ ಬಿನ್‌ ಮಾಗಡಪ್ಪ, ಸದಸ್ಯರು 
ನಿರ್ಮಲ ಟ್ಯಾಕೀಸ್‌ ಹಿಂಭಾಗ, ಕಲ್ಕಾಗೇಟ್‌ ಮಾಗಡಿ ಟೌನ್‌. 

3. ಶ್ರೀ ಬಿ.ಎನ್‌. ರಾಜು ಬಿನ್‌ ನಂಜುಂಡಯ್ಯ, ಸದಸ್ಯರು 
ಕಾಮಣ್ಣ ಗುಡಿ ಹಿಂದೆ, ಮಾಗಡಿ ಟೌನ್‌. 

4. ಶ್ರೀ ರಾಮಯ್ಯ ಕೆ.ಆರ್‌. ಬಿನ್‌ ರುದ್ರಪ್ಪ, ಸದಸ್ಯರು 
ಕೋಲೂರು, ತಾವರೇಕೆರೆ ಹೋಬಳಿ, ಬೆಂ.ದ. 








ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 698 ಎನ್‌.ವೈ. ಸಾಗರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (ಓ-33), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹೊಸಪೇಟೆ ನಗರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಕೆ.ಎಸ್‌. ಕೃಷ್ಣಮೂರ್ತಿ ತಂದೆ ಕೆ. ಶಂಕರಪ್ಪ, ನೆಹರು ಕಾಲೋನಿ, ಹೊಸಪೇಟೆ. 
2. ಶ್ರೀ ಕೃಷ್ಣ ಎನ್‌. ಕಮಟಕರ್‌ ತಂದೆ ನರಸಿಂಗರಾವ್‌ ರಾಣೆ ಪೇಟೆ, ಹೊಸಪೇಟೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 699 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (8-3), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಇಂಡಿ ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಬಿಂಡಿಗಿ ಸಾಬ ಹೆಚ್‌. ಹರಗ, ಇಂಡಿ ಅಂಚೆ ಮತ್ತು ತಾಲ್ಲೂಕು. 
2. ಶ್ರೀ ಭೀಮಶಂಕರ್‌ ಆರ್‌. ಮುರಾಮನ್‌, ಇಂಡಿ. 
3. ಶ್ರೀ ಅರವಿಂದ್‌ ಕೆ. ಕುಲಕರ್ಣಿ, ಇಂಡಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 701 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (8-26), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಿಂಧಗಿ ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೫ ೨೦೦೫ ೬೩೫ 





1. ಶ್ರೀ ಮಹಾಂತಗೌಡ ಬಿರಾದರ್‌, ತಾಲ್ಲೂಕು ಕಚೇರಿ ಹತ್ತಿರ, ಸಿಂಧಗಿ, ಬಿಜಾಪೂರ ಜಿಲ್ಲೆ. 
2. ಶ್ರೀ ಬಸಪ್ಪ ಹರಿಜನ, ಜೈಭವಾನಿ ನಗರ, ಸಿಂಧಗಿ. 
3. ಶ್ರೀ ಅಬ್ದುಲ್‌ ರೇಮಾನ್‌ ಬೈರಮಾಡಗಿ, ಸಿಂಧಗಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 702 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (8-31), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಧೋಳ ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಅನೀಲ್‌ ಖಾನವೀಲಕರ್‌, ವಾರ್ಡ್‌ ನಂ.5, ಶಿವಾಜಿ ಸರ್ಕಲ್‌, ಮುಧೋಳ. 
2. ಶ್ರೀ ಉತ್ತಮರಾವ್‌ ದಶರಥರಾವ್‌ ಯಾದವ್‌, ವಾರ್ಡ್‌ ನಂ.1, ಮುಧೋಳ. 
3. ಶ್ರೀ ಅಭಿಜಿತ್‌ ಶಶಿಕಾಂತರಾವ್‌ ನಿಂಬಾಳಕರ್‌, ಶ್ರೀ ಬಾಲಾಜಿ ಮಂದಿರ ಹತ್ತಿರ, ಮುಧೋಳ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 703 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (8-41), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಚಿತ್ತಾಪುರ ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ವೀರಣ್ಣ ತಂದೆ ಶಿವಶರಣಪ್ಪಾ, ಸುಲ್ತಾನಪೂರ, ಚಿತ್ತಾಪುರ. 
2. ಶ್ರೀ ವೆಂಕಣ್ಣ ತಂದೆ ತಿಮ್ಮಯ್ಯ ರಾವುರ, ಚಿತ್ತಾಪುರ. 
3. ಶ್ರೀ ಪ್ರಭು ತಂದೆ ಭೀಮರಾಯ ಗಂಗಾಣಿ, ಚಿತ್ತಾಪುರ. 
4. ಶ್ರೀ ಅಬ್ಬಾಸ್‌ ತಂದೆ ಅಲೀಸಾಬ್‌ ಕೊರಸಿ, ಚಿತ್ತಾಪುರ. 
5. ಶ್ರೀ ಬಸಮ್ಮ ಗಂಡ ಮಲ್ಲಣ್ಣ, ಚಿತ್ತಾಪುರ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 704 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (8-42), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಂಪ್ಲಿ ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಎಂ. ಮಹಮದ್‌ ತಂದೆ ಎಂ. ಖಾಜಾವುದ್ದೀನ್‌, ಕಂಪ್ಲಿ. 
2. ಶ್ರೀ ಎ. ಆಂಜನಯ್ಯ ತಂದೆ ಹನುಮಂತಪ್ಪ, ಕಂಪ್ಲಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 705 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (8-44), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಂಕೇಶ್ವರ ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಅಪ್ಪಾಸಾಹೇಬ ಗುರುಪಾದಪ್ಪ ಪಚಂಡಿ, ಸಾ: ಸಂಕೇಶ್ವರ, ತಾಲ್ಲೂಕ್‌ ಹುಕ್ಕೇರಿ, ಜಿಲ್ಲಾ ಬೆಳಗಾವಿ. 
2. ಶ್ರೀ ದಾಮೋದರ್‌ ನಾರಾಯಣ್‌ ಕುಲಕರ್ಣಿ, ಸಾ: ಸಂಕೇಶ್ವರ, ತಾಲ್ಲೂಕ್‌ ಹುಕ್ಕೇರಿ, ಜಿಲ್ಲಾ ಬೆಳಗಾವಿ. 
3. ಶ್ರೀ ಪ್ರಕಾಶ್‌ ಬಿ. ಇಟೇಕರ್‌, ಸಾ: ಸಂಕೇಶ್ವರ, ತಾಲ್ಲೂಕ ಹುಕ್ಕೇರಿ, ಜಿಲ್ಲಾ ಬೆಳಗಾವಿ. 
4. ಶ್ರೀಮತಿ ಅಪರ್ಣಾ ಪ್ರಕಾಶ್‌ ಸುತಾರೆ, ಸಾ: ಸಂಕೇಶ್ವರ, ತಾಲ್ಲೂಕು ಹುಕ್ಕೇರಿ, ಜಿಲ್ಲಾ ಬೆಳಗಾವಿ. 
5. ಶ್ರೀ ನಾಶೀರ್‌ ಬುರಾನುದ್ದೀನ್‌ ಮೋಮಿನ್‌, ಸಾ: ಸಂಕೇಶ್ವರ, ತಾಲ್ಲೂಕು ಹುಕ್ಕೇರಿ, ಜಿಲ್ಲಾ ಬೆಳಗಾವಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 706 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (೦-9), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬನ್ನೂರು ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


೬೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೫ ೨೦೦೫ ಭಾಗ - ೪ಎ 





1. ಶ್ರೀ ನಂಜುಂಡಸ್ವಾಮಿ ಬಿನ್‌ ಪೂಚಯ್ಯ, ಜೈಭೀಮ್‌ ನಗರ, ಬನ್ನೂರು, ಟಿ. ನರಸೀಪುರ ತಾ: 
2. ಶ್ರೀ ಮಾದೇಗೌಡ ಬಿನ್‌ ಪಲಲೇ ಮಾದೇಗೌಡ, ಬನ್ನೂರು, ಟಿ. ನರಸೀಪುರ ತಾ: 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 707 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (0೦-21), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಿದ್ದಾಪುರ ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಕಾಳಪ್ಪ ನಾಯ್ಕ, ಸಾ: ಅಂಚೆ ಕೊಂಡ್ಲಿ, ಸಿದ್ದಾಪುರ, ಉತ್ತರ ಕನ್ನಡ ಜಿಲ್ಲೆ. 
2. ಶ್ರೀ ಮಂಜುನಾಥ ಪಹ್ಹಾನಿ, ಸಾ: ಅಂಚೆ ಕೊಂಡ್ಲಿ, ಸಿದ್ದಾಪುರ, ಉತ್ತರ ಕನ್ನಡ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 708 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (೦-39), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬೀಳಗಿ ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಎಸ್‌.ಎಸ್‌. ಬೆಣ್ಣೆರೊಟ್ಟಿ, ಬೀಳಗಿ. 
2. ಶ್ರೀ ಎ.ಟಿ. ಭಾರೂ ಸರ್ಕಾರ್‌, ಬೀಳಗಿ. 
3. ಶ್ರೀ ನಾಗಪ್ಪ ಸೋಮಪ್ಪ ಚಲವಾದಿ, ಬೀಳಗಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 709 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (೦-45), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶಿಗ್ಗಾಂವ್‌ ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಮಂಜುನಾಥ ಯಲಿಗಾರ್‌, ಶಿಗ್ಗಾಂವ್‌. 
2. ಶ್ರೀ ಸುಭಾಷ್‌ ಚವ್ಹಾಣ್‌, ಶಿಗ್ಗಾಂವ್‌. 
3. ಶ್ರೀ ಮನೋಹರ ರಾಮಚಂದ್ರಪ್ಪ ಸಂಶಿ, ಶಿಗ್ಗಾಂವ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 710 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (೦-47), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಳ್ನಾವರ ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಬಸವರಾಜ ಬಸವಣ್ಣಪ್ಪ ಕಾಪೊಲಿ, ಸಾ: ಅಳ್ನಾವರ 
2. ಶ್ರೀ ಶಬ್ಬಿರ ಅಹ್ಮದ್‌ ರಾಜೇಸಾಬ್‌ ಬಾಗವಾನ್‌, ಸಾ: ಅಳ್ನಾವರ 
3. ಶ್ರೀ ರಮೇಶ್‌ ಮಾರುತಿ ಕಾಕತಕರ, ಸಾ: ಅಳ್ನಾವರ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 711 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (೦-53), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬಂಕಾಪುರ ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಸೋಮಶೇಖರ್‌ ವೀರಯ್ಯ ಹಿರೇಮಠ, ಬಂಕಾಪುರ 
2. ಶ್ರೀ ರಮೇಶ್‌ ನಾರಾಯಣರಾವ್‌ ಸುಲಾಖೆ, ಬಂಕಾಪುರ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೫ ೨೦೦೫ ೬೩೭ 





3. ಶ್ರೀ ಗಂಗಾಧರ್‌ ಗದಿಗೆಪ್ಪ ಕೋಣನ ತಂಬಗಿ, ಬಂಕಾಪುರ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 712 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (೦-34), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬಾದಾಮಿ ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಹನಮಂತ ಕುಶ್ಯಪ್ಪ ಹೆಬ್ಬಳ್ಳಿ, ಬಾದಾಮಿ 
2. ಶ್ರೀ ಯಲ್ಲಪ್ಪ ರಂಗಪ್ಪ ಮಾದರ, ಬಾದಾಮಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 713 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಸಾಇ 268 ಪಿಎಂಎಸ್‌ 2004, ಬೆಂಗಳೂರು, ದಿನಾಂಕ: 1ನೇ ಡಿಸೆಂಬರ್‌ 2005 
1872 ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 6 ಮತ್ತು 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961 ರಂತೆ ಕಾರ್ಯನಿರ್ವಹಿಸಲು ಪಾಸ್ಟರ್‌ ಇಮ್ಯಾನುಯಲ್‌ ಪಲುಕುರಿ, ತಂದೆ 
ಜಾನ್‌ ಲಾಜರಸ್‌, ಜಿಯಾನ್‌ ಚರ್ಚ್‌, ಬೃಂದಾವನ ಕಾಲೋನಿ, ಪ್ಲಾಟ್‌ ನಂ.113, ಹುಬ್ಬಳ್ಳಿ ಇವರಿಗೆ ಮೇಲಿನ ಕಾಯ್ದೆಯಡಿಯಲ್ಲಿ ಕರ್ನಾಟಕದಲ್ಲಿ 
ವಿವಾಹ ವಿಧಿಯನ್ನು ನೆರವೇರಿಸಲು ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ಅನುಮತಿಯನ್ನು ಈ 
ಮೂಲಕ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ. ಬಸವರಾಜು 
ಪಿ.ಆರ್‌. 714 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, (ರಹದಾರಿ ಮತ್ತು ವಿದೇಶಿಯರು) 
ಅಧಿಸೂಚನೆ 
ಸಂಖ್ಯೆ: ಒಸಾಇ 276 ಪಿಎಂಎಸ್‌ 2004, ಬೆಂಗಳೂರು, ದಿನಾಂಕ: 30ನೇ ನವೆಂಬರ್‌ 2005 
1872 ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 6 ಮತ್ತು 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961 ರಂತೆ ಕಾರ್ಯನಿರ್ವಹಿಸಲು ಪಾಸ್ಟರ್‌ ಟಿ.ಜೆ. ಏಸುದಾಸ್‌, ಜಿಯಾನ್‌ ಹೌಸ್‌ 
ಆಫ್‌ ವರ್‌ಷಿಪ್‌ ಟ್ರಸ್ಟ್‌ ಚರ್ಚ್‌, ಬಜಾರ್‌ ಬ್ಲಾಕ್‌, ಮರಿಕುಪ್ಪಂ ಪೋಸ್ಟ್‌, ಕೆ.ಜಿ.ಎಫ್‌-563 119 ಇವರಿಗೆ ಮೇಲಿನ ಕಾಯ್ದೆಯಡಿಯಲ್ಲಿ 
ಕರ್ನಾಟಕದಲ್ಲಿ ವಿವಾಹ ವಿಧಿಯನ್ನು ನೆರವೇರಿಸಲು ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು 
ಅನುಮತಿಯನ್ನು ಈ ಮೂಲಕ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಿ. ಬಸವರಾಜು 
ಪಿ.ಆರ್‌. 715 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, (ರಹದಾರಿ ಮತ್ತು ವಿದೇಶಿಯರು) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (ಓ-31), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 

ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಾಮನಗರ ನಗರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀ ಸಿ. ಬಸವರಾಜು ಬಿನ್‌ ಚನ್ನಪ್ಪ, ಮನೆ ನಂ.117, ವಿನಾಯಕ ನಗರ, ರಾಮನಗರ. 
2. ಕು:ಸಿಂಧೂ ವಾಯ್ಕರ್‌, ಕೋಂ ಲೇ:ಕೃಷ್ಣೋಜಿರಾವ್‌, ನಂ.4766, ಎಂ.ಜಿ.ರಸ್ತೆ, ಮಾತೃಶ್ರಿ ನಿಲಯ, ಸಾ: ರಾಮನಗರ. 
3. ಶ್ರೀ ಜಿ. ವೆಂಕಟೇಶ್‌ ಬಿನ್‌ ಗುರುವಪ್ಪ ನಂ.204, ಕಾಯಿ ಸೊಪ್ಪಿನ ಬೀದಿ, ಶಕ್ತಿ ಗಣಪತಿ ದೇವಸ್ಥಾನದ ಹತ್ತಿರ, ರಾಮನಗರ. 
4. ಶ್ರೀ ಸೈಯದ್‌ ಅಬ್ದುಲ್‌ ಸಮದ್‌ (ಲಿಯಾಕತ್‌) ಬಿನ್‌ ಸೈಯದ್‌ ಅಹಮದ್‌, ಬಿಲಾಲ್‌ ಮಸೀದಿ ರಸ್ತೆ, ಯಾರುಬ್‌ ನಗರ, 2ನೇ 

ಬ್ಲಾಕ್‌, ರಾಮನಗರ. 
5. ಶ್ರೀ ಸಿ.ಎಂ.ಬಾಬು ಬಿನ್‌ ಸಿ.ಎಂ.ಬಾಷಾ, ಘೋಲ್‌ ಬಾಣೆ, ಮೆಹಬೂಬ್‌ ನಗರ, ರಾಮನಗರ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 716 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


೬೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೫ ೨೦೦೫ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (ಓ-34), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹರಿಹರ ನಗರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಎಂ.ಆರ್‌. ಸಯದ್‌ ಸನಾಉಲ್ಲಾ, ಬಿನ್‌ ಸಯದ್‌ ಅಬ್ದುಲ್‌ ರಶೀದ್‌, 1ನೇ ಮೇನ್‌, 2ನೇ ಕ್ರಾಸ್‌, ಜೆ.ಸಿ. ಬಡಾವಣೆ, 
ಹರಿಹರ, ದಾವಣಗೆರೆ ಜಿಲ್ಲೆ. 
2. ಶ್ರೀ ಡಿ. ಹುಚ್ಚೆಂಗಪ್ಪ ಬಿನ್‌ ದುರ್ಗಪ್ಪ, ನಗರಸಭಾ ಸದಸ್ಯರು, ಎ.ಕೆ. ಕಾಲೋನಿ, 3ನೇ ಕ್ರಾಸ್‌, ಯಂತ್ರಾಪುರ, ಹರಿಹರ, ದಾವಣಗೆರೆ 
ಜಿಲ್ಲೆ 
3. ಶ್ರೀ ಸಯಿದ್‌ ರೆಹಮಾನ್‌ ಬಿನ್‌ ಸಯೀದ್‌ ಖಾಸಿಂ, ಡಿ.ನಂ.370, ತಹಶೀಲ್ದಾರ್‌ ರಸ್ತೆ, ಹಳ್ಳದಕೆರೆ, ಹರಿಹರ, ದಾವಣಗೆರೆ ಜಿಲ್ಲೆ. 
. ಶ್ರೀ ಶಿವಾನಂದಗೌಡ ಪಾಟೀಲ್‌, ಬಿನ್‌ ದಿ:ಮಲ್ಲಪ್ಪ ಪಟೇಲ್‌, ಹರಿಹರ, ದಾವಣಗೆರೆ ಜಿಲ್ಲೆ 
5. ಕು:ಎಸ್‌.ಎನ್‌. ಗಾಯತ್ರಿ, ಸಮಾಜ ಸೇವಕರು, ಹಂಸಗೀತೆ ನಿಲಯ, ಗ್ರಾಮದೇವತೆ ದೇವಸ್ಥಾನದ ಹತ್ತಿರ, ಹರಿಹರ, ದಾವಣಗೆರೆ 
ಜಿಲ್ಲೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 717 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (8-34), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗುಂಡ್ಲುಪೇಟೆ ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಜೆ. ಶಿವಕುಮಾರ, ತಂದೆ ಗುರುಲಿಂಗಶೆಟ್ಟಿ, 3ನೇ ವಾರ್ಡ್‌, ಗುಂಡ್ಲುಪೇಟೆ. 
2. ಶ್ರೀ ಜೆ.ವಿ. ವಿಜಯ ಕುಮಾರ್‌, ತಂದೆ ವೆಂಕಟಶೆಟ್ಟಿ, ಎಸ್‌.ಆರ್‌. ರಸ್ತೆ, ಗುಂಡ್ಲುಪೇಟೆ. 
3. ಶ್ರೀ ವೆಂಕಟಶೆಟ್ಟಿ, ತಂದೆ ಪುಟ್ಟಶೆಟ್ಟಿ, ಕುಂಬಾರಗೇರಿ, ಗುಂಡ್ಲುಪೇಟೆ. 
4. ಶ್ರೀ ರಾಮಮೂರ್ತಿ, ತಂದೆ ಪಟೇಲ್‌ ನಾಗಪ್ಪ, ಮಾರಿಗುಡಿ ಬೀದಿ, ಗುಂಡ್ಲುಪೇಟೆ. 
5. ಶ್ರೀ ಮಹಮದ್‌ ಹನೀಫ್‌, ತಂದೆ ಹಬೀಬುಲ್ಲಾ, ಅಬ್ದುಲ್‌ ನಜೀರ್‌ ಸಾಬ್‌ ಬಡಾವಣೆ, ಗುಂಡ್ಲುಪೇಟೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 718 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (8-36), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶಿಕಾರಿಪುರ ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಕೆ. ವೆಂಕಟೇಶ್‌ ಬಿನ್‌ ಶ್ರೀ ನಾರಾಯಣಪ್ಪ, 3ನೇ ಅಡ್ಡರಸ್ತೆ, ಜಯನಗರ, ಶಿಕಾರಿಪುರ. 
2. ಶ್ರೀ ಬಿ.ಹೆಚ್‌. ನಿರಂಜನಗೌಡ ಬಿನ್‌ ಶ್ರೀ ಬಿ. ಹೊಳೆಯಪ್ಪಗೌಡ, ಚನ್ನಕೇಶವ ನಗರ, ಶಿಕಾರಿಪುರ. 
3. ಶ್ರೀ ಎಸ್‌. ಸುರೇಶ್‌ ರಾವ್‌ ಘಾಟ್ಗೆ, ಬಿನ್‌ ಶ್ರೀ ಎಸ್‌.ಪಿ. ಶಿವಾಜಿರಾವ್‌, ಹಳೆಯೂರು, ಭವಾನಿರಾವ್‌ ಕೇರ್‌, ಶಿಕಾರಿಪುರ. 
4. ಶ್ರೀ ಪ್ರಸನ್ನಕುಮಾರ್‌, ಶಿಕಾರಿಪುರ. 
5. ಶ್ರೀ ದೇವರಾಜ, ಶಿಕಾರಿಪುರ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 719 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (8-39), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬಸವಕಲ್ಯಾಣ ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಗುರುನಾಥ್‌ ತಂದೆ ಶರಣಪ್ಪ ಶೆಟ್ಟಿ, ಬುದುವಾರ ಪೇಟೆ, ಬಸವಕಲ್ಯಾಣ, ಬೀದರ್‌ ಜಿಲ್ಲೆ. 
2. ಶ್ರೀಮತಿ ಜಗದೇವಿ ಗಂಡ ಶಿವಾನಂದ ಹೆರೂಲ್ಲಾ ಜಯನಗರ ಕಾಲೋನಿ, ಬಸವಕಲ್ಯಾಣ 
3. ಶ್ರೀ ಪ್ರೇಮಕುಮಾರ್‌ ತಂದೆ ಸದಾಶಿವ ಲಕ್ಕೆ, ಭೀಮನಗರ, ಬಸವಕಲ್ಯಾಣ 
4. ಶ್ರೀ ಸೈಯದ್‌ ಅಹಮದ್‌ ಅಲೀಫರ್‌ ತಂದೆ ವಿನಾಲಿದಿನ ಅಲೀ, ನಂ.12/7, ಮೈನ್‌ ಡೋರ್‌ ಕಾಮನ್‌ ಬೇಸ್‌, ಬಸವಕಲ್ಯಾಣ. 
5. ಶ್ರೀ ಬಸವರಾಜ ತಂದೆ ಮಾನಿಕೆಪ್ಪ, ಹೊಸೆಮಾನಿ, ಮೊಕ್ಕಾಂ:ತ್ರಿಪುರಾಂತ, ಬಸವಕಲ್ಯಾಣ ತಾ: 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 720 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೫ ೨೦೦೫ ೬೩೯ 





ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (೦-8), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕುಂದಗೋಳ ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಮಂಜುನಾಥ ಕರಿಯಪ್ಪ ಕೋರಿ, ಕುಂದಗೋಳ. 
2. ಶ್ರೀ ಬಾಬಾಜಾನ್‌ ಎಂ.ಎಂ. ಶ್ರಿಕೋಟೆ, ತಾಣಿಗೇರಿ ಓಣಿ, ಕುಂದಗೋಳ. 
3. ಶ್ರೀಮತಿ ಚನ್ನಮ್ಮ ಬಸವರಾಜ್‌ ಗುಡಗೇರಿ, ಅಜ್ಜನಾ ಬಾವಿ ಓಣಿ, ಕುಂದಗೋಳ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 721 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (೦-10), ಬೆಂಗಳೂರು, ದಿನಾಂಕ: 22ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಾಯಬಾಗ್‌ ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಶೀತಲ್‌ ಬಾಬುರಾವ್‌ ಬೆಡಕಿಹಾಳ, ರಾಯಬಾಗ. 
2. ಶ್ರೀ ಹಣಮಂತ ಚಂದ್ರಕಾಂತ ನಾವಿ, ರಾಯಬಾಗ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 722 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (೦-37), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಲಘಟಗಿ ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಪ್ರಕಾಶ್‌ ಲಕ್ಷ ಣ ಹೂಲಿಕಟ್ಟಿ, ಹುಲಿಗಿನಕಟ್ಟೆ, ಕಲಘಟಗಿ ತಾ: ಧಾರವಾಡ ಜಿಲ್ಲೆ. 
2. ಶ್ರೀ ಅಶೋಕ ಬಿ.ಅರಕಸಾಲಿ, ಕಲಘಟಗಿ, (ಎಲಿಪೇಟೆ), ಧಾರವಾಡ ಜಿಲ್ಲೆ. 
3. ಶ್ರೀ ಬಿ.ವಿ. ಪಾಟೀಲ, ಕಲಘಟಗಿ, ಧಾರವಾಡ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 723 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (೦-41), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುದಗಲ್‌ ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ರಘುವೀರ ತಂದೆ ಜಿ.ಆರ್‌. ಬಾಬು, ಡೈಮಂಡ್‌, ಡಾಬಾ, ಮುದಗಲ್‌. 
2. ಶ್ರೀ ಮಹಿಬೂಬಸಾಬ ಮಹ್ಮದಸಾಬ ಡೋಂ್ರಿ, ವೆಂಕಟರಾಯಿನಪೇಟೆ, ಮುದಗಲ್‌. 
3. ಶ್ರೀ ಪಿಡ್ಲಪ್ಪ ತಂದೆ ಗೌಡಪ್ಪ ಹೊಳೆಯಾಚಿ, ಮೇಗಳಪೇಟೆ, ಮುದಗಲ್‌. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 724 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (೦-48), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಫಜಲಪುರ ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಖಲೀಲ ಪಟೇಲ, ಅಫಜಲಪುರ. 
2. ಶ್ರೀ ನಾಗಪ್ಪ ಅರೇಕರ್‌, ಅಫಜಲಪುರ. 
3. ಶ್ರೀಮತಿ ಚಂದ್ರಕಲಾ ಬಸವರಾಜ, ಅಫಜಲಪುರ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 725 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


೬೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೫ ೨೦೦೫ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (೦-49), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶೃಂಗೇರಿ ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ವಿಜಯಕುಮಾರ್‌ ಬಿನ್‌ ರಾಮಚಂದ್ರ ಭಟ್ಟ, ಮಲ್ಲಿಕಾರ್ಜುನ ಬೀದಿ ಶೃಂಗೇರಿ. 
2. ಶ್ರೀಮತಿ ನಿರ್ಮಲ ಗಣೇಶ್‌, ಶೃಂಗೇರಿ. 
3. ಶ್ರೀ ಗೋಪಾಲ ಹನುಮಂತನಗರ, ಶೃಂಗೇರಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 726 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನ.ಅ.ಇ. 68 ಎಂ.ಎಲ್‌.ಆರ್‌. 2004 (0೦-50), ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2005 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನರಸಿಂಹರಾಜಪುರ ಪಟ್ಟಣ ಪಂಚಾಯಿತಿಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ 
ಮಾಡಿದೆ. 
1. ಶ್ರೀ ನಾಗಪ್ಪ ಮ್ಯಾದರಹಟ್ಟಿ, ನರಸಿಂಹರಾಜಪುರ ಟೌನ್‌. 
2. ಶ್ರೀಮತಿ ಲೇಖ ವಸಂತ್‌ ಕೋಂ ಕೆ.ವಿ. ವಸಂತಕುಮಾರ್‌, ನರಸಿಂಹರಾಜಪುರ. 
3. ಶ್ರೀ ಎಂ.ಓ. ಜೋಯಿ ಬಿನ್‌ ಜಾಸೇಫ್‌, ಡಿಪೋ ರಸ್ತೆ, ನರಸಿಂಹರಾಜಪುರ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 727 ಜೆ. ರಾಘವೇಂದ್ರಾಚಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
LAW, JUSTICE AND HUMAN RIGHTS SECRETARIAT 
NOTIFICATION No. LAW 175 LAC 2005, Bangalore, Dated: 17" November 2005 
In exercise of the powers conferred by Article 234 of the Constitution of India and in pursuance of 
the directions issued by Karnataka Administrative Tribunal in its Order dated 8.6.2005 in application 
Nos.976, 977, 978 and 979 of 2005 and the recommendation made by the Hon'ble High Court of 
Karnataka vide its letter No.GOB-1/260/1999 dated 2.9.2005. His Excellency the Governor of Karnataka is 
pleased to appoint the following persons. selected under the Karnataka Judicial Services (Recruitment) 
Rules, 1983 and Karnataka Civil Service (Absorption of persons appointed to the State Civil Services with 
the benefit of Rural Weightage) (Special) Rules 2003 as Civil Judges (Junior Division) in the Karnataka 
Judicial Service with immediate effect. 






































Sriyuths/Smt:- 

1. | Malhar Balakrishna Kulkarni 2. | D. Venugopal 
Advocate, H.No. 1184/B. Konwal Galli, Advocate, Near Chowdeshwari Temple. 
Belgaum-590 002 Belgaum District. Bellary Road, Pavagada, Tumkur District. 

3. | Haleema, 4. | Santhosh Kumar Shetty N. 
Asst. Public Prosecutor, Advocate, Ist Floor, Vishali Complex, 
Office of the Asst. Public Prosecutor, Shastri Circle. Kundapura-576 201, 
District Court Complex, Udupi Udupi District. 

5. | Ramakant Chavan 6. | H. Devaraju 
Advocate, No. 10, Shivaji Chowk, Advocate, Hittenahalli, Gulur Post, 
Marathagalli, Hubli-580 020 Gulur, Tumkur District. 
Dharwad District. 

7. | Nagarajegowda .D 8. | Sharanappa, 
Advocate, Dabbegetta Road, Advocate, Opp. Sevabharathi School, 
Turuvekere-572 227, Tumkur District. S.B. Colony, Post, Sindhenoor-584 128. 

Raichur District. 

9. | Manjunatha 10. | Laxman Ramu Kurane 
Advocate, R/o Hadeen ೧.೦. Balke, Advocate, At & P.O.Manijari-591 264, 
Taluk Bhatkal North, Karwar District. Taluk Chikodi, Belgaum District. 

By Order and in the name of the Governor of Karnataka, 
GANGANARASAIAH 
P.R. 685 Under Secretary to Government, (Admn-l) 


Law, Justice and Human Rights Department. 


